ಕರ್ನಾಟಕ ವಿಧಾನ ಪರಿಷತ್‌ 


pl ಗುರುತಿಲ್ಲದ ಪ್ರಶ್ನೆ ಸಂಖ್ಯ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


1773 
ತ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಷೇತ್ರ 
23-03-2020 


ಉತ್ತರಿಸುವ ಸಚಿವರು 


: ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ 'ಸಕಾಲ 


ಸಚಿವರು 
ತ್ರ ಪೆ ಉತ್ತರ 
ಸಂ . 
ಸೇವಾನಿರತ ಪ್ರಾಥಮಿಕ ಶಾಲೆಗಳಲ್ಲಿನ * ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 


ಪದವೀಧರ ಶಿಕ್ಷಕರ ಬೇಡಿಕೆಗಳಾವುವು; 
(ವಿವರ ನೀಡುವುದು) 


ಪದವೀಧರ ಶಾಲಾ 


'ಪದವೀಧರ ಶಿಕ್ಷಕರೆಂದು” ಪರಿಗಣಿಸಿ 


ಪ್ರಾಥಮಿಕ ಶಿಕ್ಷಕರನ್ನು 
ಪದವೀಧರ 
ಪ್ರಾಥಮಿಕ ಶಾಲಾ ಶಿಕ್ಷಕರ ವೇತನ ಶ್ರೇಣಿ 
ನಿಗಧಿಗೊಳಿಸುವುದು. 

ಸೇವಾ ನಿರತ ಶಿಕ್ಷಕರಿಗೆ 6-8 ಪದವೀಧರ ಪ್ರಾಥಮಿಕ 
ಶಾಲಾ ಶಿಕ್ಷಕರ ವೃಂದಕ್ಕೆ ಬಡ್ತಿ ನೀಡಲು 
ನಿಗಧಿಪಡಿಸಿರುವ ಸ್ಫರ್ಧಾತ್ಮಕ ಪರೀಕ್ಷೆಯನ್ನು ಕೈಬಿಟ್ಟು 
ಸೇವಾ ಜೇಷ್ಪತೆ ಆಧಾರದ ಮೇಲೆ ಬಡ್ತಿ ನೀಡಲು 
ಕೋರಿಕೆ. 

ಸೇವಾ ನಿರತ ಶಿಕ್ಷಕರ ಬಡ್ತಿ ಪ್ರಮಾಣವನ್ನು 


ಹೆಚ್ಚಿಸಬೇಕೆಂಬ ಕೋರಿಕೆ. 


ಆ. | ದಿನಾಂಕ:07-08-2017ರಂದು 


ಪ್ರಕಟಿಸಿರುವ ಕರ್ನಾಟಕ ಶಿಕ್ಷಣ ಇಲಾಖೆಯ 
ಸೇವೆಗಳ (ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
ನೇಮಕಾತಿ ' ತಿದ್ದುಪಡಿ) “ನಿಯಮಗಳಿಗೆ 
ಡುವ ಬಗ್ಗೆ 

ವುದು ನಿಜವೇ 


ತಿದ್ದುಪಡಿ ಸರ್ಕಾರಕ್ಕೆ 


ಬಂದಿದೆ. 


ಮನವಿ ಬಂದಿ ; 
ಇ. | ಬಂದಿದ್ದಲ್ಲಿ, ನಿಯಮಗಳಿಗೆ ತಿದ್ದುಪಡಿ 


ತರಲು ಕೈಗೊಂಡ ಕಮಗಳೇನು; 
L_ 9 ಮ್‌ ll. 


ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಈ. | ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರ | 
೨೮ ಬೇಡಿಕೆಗಳನ್ನು ಈಡೇರಿಸಲು | ಪರಿಶೀಲನೆಯಲ್ಲಿದೆ. "| 
| ಸರ್ಕಾರ ಕೈಗೊಂಡ ಕ್ರಮಗಳೇನು; 
/ಉ. |ಈ ಕುರಿತು ಸರ್ಕಾರ ಆದೇಶ! § 
.  |ಪರಿಶೀಲನೆಯ ನಂತರ ಕ್ರಮವಹಿಸಲಾಗುವುದು. 
| ಹೊರಡಿಸುವುದು ಯಾವಾಗ _ | 
. 


'ಇಪಿ'23 ಪಿಎಂಎ 2020 


ನ್‌್‌ 
(ಎಸ್‌. ಸುರೇಶ್‌ ಕುಮಾರ್‌). 


pO 


ಪಾಥಮಿಕ "ಮ ು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


